ಕರ್ನಾಟಿಕ ವಿಧಾನ ಪರಿಷತ್ತು . 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


63 


ಸದಸ್ಯರ ಹೆಸರು 


ಶ್ರೀ ಕವಟಿಗಿಮರ ಮಹಾಂತೇಶ ಮಲ್ಲಿಕಾರ್ಜುನ 
(ಸೀಯ ಸಂಸ್ಥೆಗಳ ಕ್ಷೇು 


ಉತ್ತರಿಸಬೇಕಾದ ದಿನಾಂಕ 


| 07-12-2020 


ಉತ್ತರಿಸಬೇಕಾದ ಸಚಿವರು 


ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಸಚಿವರು 
E ನಾ 


ಪ್ರೆ 


ಉತರ 


ಅ) ಕೋವಿಡ್‌-।19 ಸಾಂಕ್ರಾಮಿಕ ರೋಗದ 
ಹಿನ್ನೆಲೆಯಲ್ಲಿ ರೋಗದ ಹಿನ್ನೆಲೆಯಲ್ಲಿ ಶಾಲಾ 
ಕಾಲೇಜುಗಳನ್ನು ಮುಚ್ತಲಾಗಿದ್ದು, ಮಕ್ಕಳ ಶಿಕಣಕ್ಷೆ 

[A [=) - ರಿ 
ಸಂಬಂಧಿಸಿದಂತೆ" ಆನ್‌ಲೈನ್‌ ತರಗತಿಗಳನ್ನು 
ಸರ್ಕಾರದ ಸೂಚನೆಯಂತೆ ನಡೆಸಲಾಗುತ್ತಿದ್ದು ಈ 
ಶಿಕ್ಷಣವು ಮಕ್ಕಳ ಬೌಧಿಕ ಚೆಳವಣಿಗೆಗೆ 
ಮೋರಕವಾಗಿದೆಯೇ; 


ಸರ್ಕಾರದ ಆದೇಶ ಸಂಖ್ಯೇ ಇಪಿ 139 ಪಿಜಿಸಿ 2020, 
ದಿನಾಂಕ16-06-2020ರಲ್ಲಿ ಆನ್‌ಲೈನ್‌ ಶಿಕ್ಷಣದ ಬಗ್ಗೆ 
ವೈಜ್ಞಾನಿಕವಾಗಿ ನಡೆಸಲು " ವರದಿ ನೀಡುವಂತೆ ತಜ್ಞರ 
ಸಮಿತಿಯನ್ನು ರಚಿಸಿದ್ದು ಸದರಿ ಸಮಿತಿಯು ನೀಡಿರುವ 
ವರದಿಯ ಆಧಾರದ ಮೇಲೆ ತರಗತಿಗಳನ್ನು. ನಡೆಸಲಾಗುತ್ತಿದೆ. 
ಸದರಿ ವರದಿಯಲ್ಲಿ ನೀಡಿರುವ ಮಾನದಂಡಗಳ ಆಧಾರದಲ್ಲಿ 
ತರಗತಿಗಳನ್ನು ನಡೆಸಿದಲ್ಲಿ ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ 


| ಸಹಾಯವಾಗುತ್ತದೆ. 


ಆ) ಸದರಿ ಆನ್‌ಲೈನ್‌ ಶಿಕ್ಷಣವನ್ನು ಯಾವ 
ತರಗತಿಯಿಂದ ಪ್ರಾರಂಭ ಮಾಡಲಾಗಿದೆ; 


ಆಯುಕ್ಷರ ಕಛೇರಿ ಸುತ್ತೋಲೆ ದಿನಾಂಕ22-10-2020ರಲ್ಲಿ 
ಪೂರ್ವ ಪ್ರಾಥಮಿಕದಿಂದ 10ನೇ ತರಗತಿಯವರೆಗೆ 
ಆನ್‌ಲೈನ್‌ನಲ್ಲಿ ಬೋಧನಾ ಅವಧಿಗಳ ಮಾದರಿಯನ್ನು 
ನಿಗಧಿಪಡಿಸಿ ನಡೆಸಲು ಸೂಚಿಸಿದೆ. 


ಇ) .ಸದರಿ ಶಿಕ್ಷಣ ವ್ಯವಸ್ಥೆಯಿಂದ ಶಿಕ್ಷಕರು ಹಾಗೂ 
ವಿದ್ಯಾರ್ಥಿಗಳ ನಡುವಿನ ಬಾಂಧವ್ಯವನ್ನು 
ಉಳಿಸಿಕೊಳ್ಳಲು ಸಾಧ್ಯವಾಗುವುದೇ. 


ಕೋವಿಡ್‌ ಮಹಾಮಾರಿ ಹಿನ್ನೆಲೆಯಲ್ಲಿ ಬಹುತೇಕ ಮಕ್ಕಳು 
ಕಲಿಕೆಯಿಂದ ವಂಚಿತರಾಗಿ ಮಾನಸಿಕವಾಗಿ ಹಾಗೂ 
ಭಾವನಾತ್ಕಕವಾಗಿ ಅಭದ್ದರಾಗಿರುವುದನ್ನು ಮನಗಂಡು 
ಮಕ್ಕಳೊಂದಿಗೆ ನಿಂತು ಮಕ್ಕಳಲ್ಲಿ ಮನೋಸ್ಥೈರ್ಯವನ್ನು ಹೆಚ್ಚಿಸಿ 
ನಿರಂತರ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳಲು ವಿಶೇಷವಾಗಿ 
ಗ್ರಾಮೀಣ' ಪ್ರದೇಶದ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಲಿಸುವ 
ದೃಷ್ಟಿಯಿಂದ ಸ್ಥಳೀಯವಾಗಿ ಅವರು ವಾಸಿಸುವ 
ಗ್ರಾಮಗಳಲ್ಲಿಯೇ ಬಯಲು ಶಾಲೆಗಳನ್ನು "ವಿದ್ಯಾಗಮ' 
ಯೋಜನೆಯ ಮೂಲಕ ನಡೆಸಲಾಗಿದ್ದು, ಸದರಿ ಹಾಗೂ 
ಸಂವೇದನ ಕಾರ್ಯಕ್ರಮಗಳ ಮೂಲಕ ಶಿಕ್ಷಕರು ಹಾಗೂ 
ವಿದ್ಯಾರ್ಥಿಗಳ ನಡುವಿನ ಭಾಂಧವ್ಯವನ್ನು ಉಳಿಸಿಕೊಳ್ಳಲು 
ಕಮವಹಿಸಲಾಗಿದೆ. . 


ಈ) ಶಾಲೆಗಳನ್ನು ಪ್ರಾರಂಭ ಮಾಡುವ ಉದ್ದೇಶ 
ಸರ್ಕಾರಕ್ಕಿದೆಯೆಃ ಇದ್ದಲ್ಲಿ ಯಾವಾಗೆ 
ಪ್ರಾರಂಭಿಸಲಾಗುವುದು; 


1. ಶಿಕ್ಷಣ - ಇಲಾಖೆಯು ಪ್ರೌಢ ಶಾಲೆ ಹಾಗೂ 
ಪದವಿಪೂರ್ವ ತರಗತಿಗಳನ್ನು ಪ್ರಾರಂಭಿಸಲು ಅಗತ್ಯ 
ಸಿದ್ಧತೆಗಳನ್ನು ಮಾಡಿಕೊಂಡಿದೆ. 

2. ಆರೋಗ್ಯ ಇಲಾಖೆಯ ತಜ್ಞರ ಸಮಿತಿಯ ವರದಿಯ 
ಆಧಾರದ ಮೇಲೆ ಅಂತಿಮ ನಿರ್ಣಯ 
ಕೈಗೊಳ್ಳಬೇಕಾಗಿದೆ. 


ಉ) ಶಾಲೆಗಳನ್ನು ಪ್ರಾರಂಭ ಮಾಡುವುದಿದ್ದಲ್ಲಿ 
ಮಕ್ಕಳು ಹಾಗೂ ಶಿಕ್ಷಕರಿಗೆ ಸ್ಯಾನಿಟೈಸರ್‌ ಮತ್ತು 
ಮಾಸ್ಟ್‌ ಬಳಕೆ ಹಾಗೂ ಸಾಮಾಜಿಕ ಅಂತರವನ್ನು 
ಕಾಯ್ದುಕೊಂಡು ಶಾಲೆಗಳನ್ನು ನಡೆಸುವ ಬಗ್ಗೆ 
ಸರ್ಕಾರ ಯಾವ ರೀತಿ ಮಾರ್ಗಸೂಚಿಗಳನ್ನು 
ಹಾಕಿಕೊಂಡಿದೆ? 


ಆರೋಗ್ಯ ಇಲಾಖೆಯ ' ತಜ್ಞರ ಸಲಹೆಗಳ ಮೇರೆಗೆ 
ಶಾಲೆಗಳ ಸ್ವಚ್ಛತೆ, ಸಾಮಾಜಿಕ ಅಂತರ, ಮಾಸ್ಟ್‌ ಮತ್ತು 
ಸ್ಯಾನಿಟೈಸರ್‌ಗಳ ಬಳಕೆ, ಶೌಚಾಲಯಗಳ ಸ್ವಚ್ಛತೆ ಮುಂಠಾದ 
ಎಲ್ಲಾ ಮುನ್ನೆಚ್ಚರಿಕೆಗಳ ಬಗ್ಗೆ ವಿವರವಾದ ಮಾರ್ಗಸೂಚಿಗಳನ್ನು 
ರೂಪಿಸಲಾಗಿದೆ. ಈ ಬಗ್ಗೆ ರಚಿಸಿರುವ ಪ್ರಮಾಣಿತ 
ಕಾರ್ಯಾಚರಣಾ ವಿಧಾನ [Standard Operating 


Procedures]ಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುವುದು. 


[3 py 


, ಇಡಿ 150 ಪಿಜಿಸಿ 2020, 


. ್‌್‌್‌ 
್‌್‌್‌ 
೭. 
[ ಎಸ್‌.ಸುರೇಶ್‌ ಕುಮಾರ್‌] 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು. * 


